WPP -47 


ಕರ್ನಾಟಕ ರಾಜ್ಯಪತ್ರ 


2 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಜುಲೈ ೨೬ , ೨೦೧೨ (ಶ್ರಾವಣ ೪, ಶಕ ವರ್ಷ ೧೯೩೪) 


ಸಂಪುಟ ೧೪೭ | 


ಸಂಚಿಕೆ ೩೦ | 


- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 115 ಆಸೇವ 2012 , ಬೆಂಗಳೂರು, ದಿನಾಂಕ: 28ನೇ ಜೂನ್, 2012. 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ವೃಷಬೇಂದ್ರ ಮೂರ್ತಿ ಕೆ. ಎ .ಎಸ್ (ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ ಆಯುಕ್ತರು ( ಆಡಳಿತ) , ಅಬಕಾರಿ ಆಯುಕ್ತರ ಕಛೇರಿ, ಅಬಕಾರಿ ಇಲಾಖೆ ಬೆಂಗಳೂರು- ಖಾಲಿ 
ಹುದ್ದೆಗೆ ನೇಮಿಸಿದೆ. 

ಶ್ರೀ ಪಿ. ಎನ್ . ರವೀಂದ್ರ, ಕೆ. ಎ.ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ , ಆಯುಕ್ತರು, ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರ , ಬೆಳಗಾಂ ಇವರನ್ನು 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 71 ಆಸೇವ 2012 ದಿನಾಂಕ : 14- 06 -2012ರಲ್ಲಿ ಉಪಕಾರ್ಯದರ್ಶಿ -1, ಜಿಲ್ಲಾಪಂಚಾಯತ್ ಚಿಕ್ಕಮಗಳೂರು 
ಹುದ್ದೆಗೆ ವರ್ಗಾಯಿಸಿರುವ ಆದೇಶವನ್ನು ರದ್ದುಗೊಳಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರನ್ನು ಆಯುಕ್ತರು, 
ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರ , ಬೆಳಗಾಂ ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1002 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 301 ಸಅಸೇ 2012, ಬೆಂಗಳೂರು, ದಿನಾಂಕ: 23ನೇ ಜೂನ್, 2012 . 


ಶ್ರೀ ರಾಜೇಶ್ ಅಮ್ಮಿನಬಾವಿ, ಕಾರ್ಯಪಾಲಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ ಇವರನ್ನು ದಿನಾಂಕ : 22 - 05 - 2012ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಮಾನ್ಯ ಪೌರಾಡಳಿತ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ಮುಂದಿನ 
ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ಕೆ. ಲಕ್ಷ್ಮೀನಾರಾಯಣ ರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 
( ೬೩೩ ) 


ಪಿ . ಆರ್ . 1003 


೬೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 333 ಸಅಸೇ 2012 , ಬೆಂಗಳೂರು, ದಿನಾಂಕ: 23ನೇ ಜೂನ್, 2012 . 


ಶ್ರೀ ಸಿ. ಎನ್. ಶಿವಪ್ರಕಾಶ್ , ಉಪ ಆಯುಕ್ತರು, ವಾಣಿಜ್ಯ ತೆರೆಗೆ ಇಲಾಖೆ ಇವರನ್ನು ದಿನಾಂಕ : 11- 08 - 2011 ರಿಂದ ಪೂರ್ವಾನ್ವಯವಾಗಿ 
ಜಾರಿಗೆ ಬರುವಂತೆ ಮಾನ್ಯ ಪೌರಾಡಳಿತ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. 

ಅದೇ ರೀತಿ ಶ್ರೀ ಸಿ. ಎನ್. ಶಿವಪ್ರಕಾಶ್ , ಮಾನ್ಯ ಪೌರಾಡಳಿತ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರ ಆಪ್ತ ಕಾರ್ಯದರ್ಶಿ ಇವರನ್ನು 
ದಿನಾಂಕ : 21 - 05 - 2012ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಮಾನ್ಯ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಮುಂದಿನ 
ನೇಮಕಾತಿಗಾಗಿ ಕೂಡಲೇ ಆರ್ಥಿಕ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್. ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1004 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


: ಸಿಆಸುಇ 356 ಸಅಸೇ 2012 , ಬೆಂಗಳೂರು, ದಿನಾಂಕ: 23ನೇ ಜೂನ್, 2012 . 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಪಿ. ಶ್ರೀನಿವಾಸ, ಆಪ್ತ ಕಾರ್ಯದರ್ಶಿ (ಗ್ರೇಡ್-1), ಸರ್ಕಾರದ ವಿಶೇಷ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಇವರ ಆಪ್ತ ಶಾಖೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್. ಕೆ. ಲಕ್ಷ್ಮೀನಾರಾಯಣ ರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1005 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 65 ಆಸೇ 2012 , ಬೆಂಗಳೂರು, ದಿನಾಂಕ: 26ನೇ ಜೂನ್, 2012 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 65 ಆಸೇವ 2012 ದಿನಾಂಕ : 03 - 04 - 2012ರ ಭಾಗ -1ರಲ್ಲಿನ “ ಶ್ರೀ ಎನ್. ಪಿ . 
ಶಿವಶಂಕರ್‌, ( ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ) ನಿರ್ದೇಶಕರು, ಎನ್.ಆರ್. ಐ . ಜೆ., ಮಹಾತ್ಮಾಗಾಂಧಿ 
ಗ್ರಾಮೀಣಾಭಿವೃದ್ಧಿ ಸಂಸ್ಥೆ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಬೆಂಗಳೂರು” ಎಂಬುದರ ಬದಲಾಗಿ “ ಶ್ರೀ ಪಿ . ಶಿವಶಂಕರ್ , 
( ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ) ನಿರ್ದೇಶಕರು , ಎನ್. ಆರ್. ಇ. ಜಿ . ಎ ., ಮಹಾತ್ಮಗಾಂಧಿ ಗ್ರಾಮೀಣಾಭಿವೃದ್ಧಿ ಸಂ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಬೆಂಗಳೂರು” ಎಂದು ತಿದ್ದಿ ಓದಿ ಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1006 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 52 ಸಅಸೇ 2012 , ಬೆಂಗಳೂರು, ದಿನಾಂಕ: 20ನೇ ಜೂನ್, 2012 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರೂ . 28100 -50100ರ ವೇತನ ಶ್ರೇಣಿಯ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ 
ಮುಂದೆ ಸೂಚಿಸುರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ : 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೬ , ೨೦೧೨ 


೬೩೫ 


ಕ್ರಮ ಸಂಖ್ಯೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 


ಶಾಖಾಧಿಕಾರಿಯ ಹೆಸರು ಮತ್ತು ಕರ್ತವ್ಯ 

ನಿರ್ವಹಿಸುತ್ತಿರುವ ಇಲಾಖೆ 
ಆರ್. ಜೆ. ಜ್ಯೋತಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಅಧೀನ ಕಾರ್ಯದರ್ಶಿ, ಯೋಜನಾ ಇಲಾಖೆ - 
ಶ್ರೀ ಬಿ. ಕೆ. ಶ್ರೀನಿವಾಸಮೂರ್ತಿ ಇವರ ಮುಂಬಡ್ತಿಯಿಂದ 
ದಿನಾಂಕ : 30 - 06 - 2012ರಂದು ತೆರವಾಗಲಿರುವ ಹುದ್ದೆಗೆ. 
ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ತಹಶೀಲ್ದಾರ್‌, 
ತೀರ್ಥಹಳ್ಳಿ ಇದೇ ಹುದ್ದೆಯಲ್ಲಿ ಮುಂದುವರೆಸಲು ಇವರ 
ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಸುಜಾತಮ್ಮ 
ನಿಯೋಜನೆ ಮೇಲೆ ತಹಶೀಲ್ದಾರ್‌, 
ತೀರ್ಥಹಳ್ಳಿ , 
ಪ್ರಭುದೇವ್ 
ಆ. ಕು . ಕ ಇಲಾಖೆ ( ವೈದ್ಯಕೀಯ ಶಿಕ್ಷಣ ) 


ಕೆ. ಆರ್. ಮಲ್ಲಿಕಾರ್ಜುನಯ್ಯ 
ರಾಜ್ಯ ಚುನಾವಣಾ ಆಯೋಗ 


ವಿ . ರತ್ನಮ್ಮ 
ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ 


ಎ . ವಿ . ಜಯಶೇಖರ್ 
ಸಿ. ಆ . ಸು . ಇ . 


ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ 
ಶ್ರೀ ಎನ್. ಆರ್. ಪ್ರಭು ಇವರ ಮುಂಬಡ್ತಿಯಿಂದ 
ತೆರವಾಗಿರುವ ಹುದ್ದೆಗೆ 
ಅಧೀನ ಕಾರ್ಯದರ್ಶಿ , ಆಹಾರ , ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯಾಜ್ಯಗಳ ಇಲಾಖೆ - 
ಶ್ರೀಮತಿ ಪಿ . ಆರ್ . ಕಲಾವತಿ ಇವರ ಮುಂಬಡ್ತಿಯಿಂದ 
ತೆರವಾಗಿರುವ ಹುದ್ದೆಗೆ. 
ಅಧೀನ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ - 
ಶ್ರೀ ಎಂ . ಎಂ . ಭಾಟೆ ಇವರ ಮುಂಬಡ್ತಿಯಿಂದ ತೆರವಾಗಿರುವ 
ಹುದ್ದೆಗೆ. 
ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ – ಇಲಾಖಾ 
ಮುಖ್ಯಸ್ಥರ ಕಾರ್ಯ ನಿರ್ವಹಣಾ ವರದಿಗಳ ನಿರ್ವಹಣೆಗಾಗಿ 
ಮುಖ್ಯ ಕಾರ್ಯದರ್ಶಿಯವರ ಕಛೇರಿಯಲ್ಲಿ ಸೃಜಿಸಲಾಗಿದ್ದ 
ಅಧೀನ ಕಾರ್ಯದರ್ಶಿ ಹುದ್ದೆಯನ್ನು ಸಿ. ಆ. ಸು . ಇ. ( ರಾಜ್ಯ 
ಶಿಷ್ಠಾಚಾರ - ವಿದೇಶ ಕೋಶ) ಇಲ್ಲಿಗೆ ಸ್ಥಳಾಂತರಿಸಿ ಸದರಿ 
ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ಅಬಕಾರಿ) - 
ಶ್ರೀ ಡಿ . ಎಂ . ವೆಂಕಟಾಚಲಪತಿ ಇವರ ದಿನಾಂಕ 30 - 06 - 2012 
ರಂದು ವಯೋನಿವೃತ್ತಿಯಿಂದ ತೆರವಾಗಲಿರುವ ಹುದ್ದೆಗೆ. 
ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯದ ಶಾಖಾಧಿಕಾರಿ 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ 
ಮೇಲ್ದರ್ಜೆಗೇರಿಸಿ ಸದರಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ 
ನೇಮಿಸಲಾಗಿದೆ. 


( ರಾಜ್ಯ ಶಿಷ್ಠಾಚಾರ - ವಿದೇಶ ಕೋಶ) 


7. 


ಎನ್. ಲಕ್ಷ್ಮಣ್ 
ಆರ್ಥಿಕ ಇಲಾಖೆ 


ಬಿ . ಪಿ. ಚನ್ನಬಸವೇಶ 
ಮಾನ್ಯ ಮುಖ್ಯಮಂತ್ರಿಯವರ 
ಸಚಿವಾಲಯ 


9 . 


ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ - 


ಕೆ. ಎಲ್. ಸುಬ್ರಮಣ್ಯ 
ನಗರಾಭಿವೃದ್ಧಿ ಇಲಾಖೆ 


ಜಿ. ಬಿ . ಹೇಮಣ್ಣ 
ಆರ್ಥಿಕ ಇಲಾಖೆ 


ಶ್ರೀ ಮುಳಕೊರ್ ಇವರ ದೀರ್ಘಾವಧಿ ರಜೆಯಿಂದ 
ತೆರವಾಗಿರುವ ಹುದ್ದೆಗೆ 
ಅಧೀನ ಕಾರ್ಯದರ್ಶಿ , ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ - 
ಶ್ರೀಮತಿ ಗೀತಾ ಕುಮಾರಿ ಇವರ ದೀರ್ಘಾವಧಿ ರಜೆಯಿಂದ 
ತೆರವಾಗಿರುವ ಹುದ್ದೆಗೆ 
ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ಸಿ. ಆ. ಸು . ಇ . 
(ಸೇವೆಗಳು - ಇ) ಶಾಖೆಯಲ್ಲಿ ಒಂದು ದಿನದ ಮಟ್ಟಿಗೆ ವರದಿ 
ಮಾಡಿಕೊಂಡು ಮಾರನೇ ದಿನದಿಂದ ಜಲಾಯನ ಅಭಿವೃದ್ದಿ 
ಇಲಾಖೆ ( ಸುಜಲಾ) ಈ ಹುದ್ದೆಗೆ ನಿಯೋಜಿಸಲಾಗಿದೆ. 


ಓ . ಎನ್. ಅರೇರ 
ಸಮಾಜ ಕಲ್ಯಾಣ ಇಲಾಖೆ 


೬೩೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೨೬, ೨೦೧೨ 


ಭಾಗ - ೨ 


ಕ್ರಮ ಸಂಖ್ಯೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 


ಶಾಖಾಧಿಕಾರಿಯ ಹೆಸರು ಮತ್ತು ಕರ್ತವ್ಯ 

ನಿರ್ವಹಿಸುತ್ತಿರುವ ಇಲಾಖೆ 
ಜೆ. ಆರ್ . ವಿಶ್ವನಾಥಚಾರ್ 
ಕೃಷಿ ಇಲಾಖೆ 


ಮರಿಯಪ್ಪ 
ಆರ್ಥಿಕ ಇಲಾಖೆ 


14 . 


ಸಿ. ಹೆಚ್ . ಶಿವಕುಮಾರ್ 
ಕಂದಾಯ ಇಲಾಖೆ 


15 . 


ಎನ್. ನರಸಿಂಹಮೂರ್ತಿ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆ 
ಕೆ. ಬೀರೇಶ್ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ 


16. 


ಅಧೀನ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 
ಶ್ರೀ ಶಿವಲಿಂಗಯ್ಯ ಇವರ ವರ್ಗಾವಣೆಯಿಂದ ತೆರವಾಗಿರುವ 
ಹುದ್ದೆಗೆ 
ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ ( ಆಡಳಿತ 
ಸುಧಾರಣೆ) - ಶ್ರೀ ಎಂ . ಎಸ್. ಪ್ರೇಮಚಂದ್ರ ಇವರ 
ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆಗೆ 
ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ಸಿ. ಆ. ಸು . ಇ . 
(ಸೇವೆಗಳು - ಇ) ಶಾಖೆಯಲ್ಲಿ ಒಂದು ದಿನದ ಮಟ್ಟಿಗೆ ವರದಿ 
ಮಾಡಿಕೊಂಡು ಮಾರನೇ ದಿನದಿಂದ ಕಾನೂನು ಆಯೋಗದಲ್ಲಿ 
ಖಾಲಿ ಇರುವ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 
ಅಧೀನ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ - 
ಶ್ರೀ ಎಸ್. ಲೋಕನಾಥರಾವ್ ಇವರ ದಿನಾಂಕ 30 - 6 - 2012 
ರಂದು ವಯೋನಿವೃತ್ತಿಯಿಂದ ತೆರವಗಲಿರುವ ಹುದ್ದೆಗೆ 
ಅಧೀನ ಕಾರ್ಯಾದರ್ಶಿ , ರಾಜ್ಯ ಪತ್ರಾಗಾರ ಇಲಾಖೆ - 
ಶ್ರೀ ಸಿದ್ದಗಂಗಯ್ಯ ಇವರ ಮುಂಬಡ್ತಿಯಿಂದ ತೆರವಾಗಿರುವ 
ಹುದ್ದೆಗೆ 
ಅಧೀನ ಕಾರ್ಯದರ್ಶಿ, ಸಿ. ಆ. ಸು. ಇಲಾಖೆ ( ಲೆಕ್ಕಪತ್ರ-1) - 
ಶ್ರೀ ಕೆ. ಎಸ್. ಅಶೋಕ್‌ಕುಮಾರ್ ಇವರ ವರ್ಗಾವಣೆಯಿಂದ 
ತೆರವಾಗಲಿರುವ ಹುದ್ದೆಗೆ 
ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ಸಿ. ಆ. ಸು. ಇ. 
(ಸೇವೆಗಳು - ಇ) ಶಾಖೆಯಲ್ಲಿ ಒಂದು ದಿನದ ಮಟ್ಟಿಗೆ ವರದಿ 
ಮಾಡಿಕೊಂಡು ಮಾರನೇ ದಿನದಿಂದ ರಾಜ್ಯ ಅಂಗವಿಕಲರ 
ಕಲ್ಯಾಣ ಆಯೋಗಕ್ಕೆ ನಿಯೋಜಿಸಿದೆ. 
ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ಸಿ. ಆ. ಸು . ಇ. 
(ಸೇವೆಗಳು - ಇ ) ಶಾಖೆಯಲ್ಲಿ ಒಂದು ದಿನದ ಮಟ್ಟಿಗೆ ವರದಿ 
ಮಾಡಿಕೊಂಡು ಮಾರನೇ ದಿನದಿಂದ ವ್ಯವಸ್ಥಾಪಕರು, 
ಜಿ . ಟಿ. ಟಿ. ಸಿ , ಬೆಂಗಳೂರು ಈ ಹುದ್ದೆಗೆ ನಿಯೋಜಿಸಲು ಇವರ 
ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 


17. 


ಕೆ. ಭರತ್ ಕುಮಾರ್ 
ಸಿ.ಆ. ಸು. ಇಲಾಖೆ ( ಲೆಕ್ಕಪತ್ರ) 


18, 


ಬಿ. ಎಂ . ದಾಕ್ಷಾಯಣಮ್ಮ 
ಗ್ರಾ . ಅ. ಮತ್ತು ಪಂ . ರಾ . ಇಲಾಖೆ 


19 . 


ಎಲ್ . ಎಸ್ . ಶ್ರೀಕಂಠಬಾಬು 
ಲೋಕೋಪಯೋಗಿ ಇಲಾಖೆ 
( ಬಂದರುಗಳು) 


20 . 


ಸಿ. ಟಿ. ಜಯರಾಮೇಗೌಡ 
ಸಿ. ಆ . ಸು . ಇಲಾಖೆ (ಸೇವಾ ನಿಯಮಗಳು ) 


ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ಸಿ. ಆ . ಸು . ಇ . 
(ಸೇವೆಗಳು - ಇ) ಶಾಖೆಯಲ್ಲಿ ಒಂದು ದಿನದ ಮಟ್ಟಿಗೆ ವರದಿ 
ಮಾಡಿಕೊಂಡು ಮಾರನೇ ದಿನದಿಂದ ಅಧೀಕ್ಷಕರು (ಗ್ರೇಡ್ -1), 
ನಿರಾಶ್ರಿತರ ಪರಿಹಾರ ಕೇಂದ್ರ, ಬೆಂಗಳೂರು ಈ ಹುದ್ದೆಗೆ 
ನಿಯೋಜಿಸಲು ಇವರ ಸೇವೆಯನ್ನು ಸಮಾಜ ಕಲ್ಯಾಣ 
ಇಲಾಖೆಯ ವಶಕ್ಕೆ ನೀಡಿದೆ. 
ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ - 
ಶ್ರೀಮತಿ ರಾಜಮ್ಮ ಇವರ ದೀರ್ಘಾವಧಿ ರಜೆಯಿಂದ 
ತೆರವಾಗಿರುವ ಹುದ್ದೆಗೆ. 


21. 


ಲಲಿತ ಹಾಲಪ್ಪ ಹಂದಿಗೋಳ 
ಕಂದಾಯ ಇಲಾಖೆ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೬ , ೨೦೧೨ 


ಕ್ರಮ ಸಂಖ್ಯೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 


ಶಾಖಾಧಿಕಾರಿಯ ಹೆಸರು ಮತ್ತು ಕರ್ತವ್ಯ 

ನಿರ್ವಹಿಸುತ್ತಿರುವ ಇಲಾಖೆ 
ಎನ್ . ಪಾರ್ವತಿ 
ವಸತಿ ಇಲಾಖೆ 


22 . 


ಅಧೀನ ಕಾರ್ಯದರ್ಶಿ , ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ - ಶ್ರೀ ತಿಪ್ಪೇಸ್ವಾಮಿ ಇವರ 
ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಗೆ. 


ಭಾಗ . 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ : 


ಕ್ರಮ ಸಂಖ್ಯೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 


ಅಧೀನ ಕಾರ್ಯದರ್ಶಿಯ 

ಹೆಸರು ಮತ್ತು ಇಲಾಖೆ 
ಕೆ. ಎಸ್ . ಅಶೋಕ್ ಕುಮಾರ್ 
ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇ ( ಲೆಕ್ಕಪತ್ರ- 1) 
ಪದ್ಮಾವತಿ 
ಅಧೀನ ಕಾರ್ಯದರ್ಶಿ , 
( ಸ್ಥಳ ನಿರೀಕ್ಷಣೆಯಲ್ಲಿ) 


ಅಧೀನ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆ (ಕಾನೂನು ಕೋಶ) - ಶ್ರೀ ಎಂ . ಪಿ. ನಾಗರಾಜು 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
ಅಧೀನ ಕಾರ್ಯದರ್ಶಿ , ಮಾಹಿತಿ ಹಕ್ಕು ಆಯೋಗ ಇಲ್ಲಿ 
ಹೆಚ್.ಡಿ. ರಾಮು ಇವರ ವಯೋನಿವೃತ್ತಿಯಿಂದ ತೆರವಾದ 
ಹುದ್ದೆಗೆ ನೇಮಿಸಿರುವುದನ್ನು ಮಾರ್ಪಡಿಸಿ ಸದರಿ ಮಾಹಿತಿ 
ಹಕ್ಕು ಆಯೋಗ ಇಲ್ಲಿ ಶ್ರೀ ಟಿ. ಅಶೋಕ್ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ನೇಮಿಸಿದೆ. 


ಪಿ .ಆರ್. 1007 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3). 
PERSONNEL AND ADMINISTRATIVE REFORMS SECRETARIAT 

NOTIFICATION 


No . DPAR 311 SAS 2012 , Bangalore, Dated : 21st June , 2012 


The services of Dr.K . V . Thrilokchandra , IAS (KN 2006 ), under orders of posting as Joint Director (Faculty), Administrative 
Training Institute , Mysore are placed at the disposal of Urban Development Department for being posted until further orders 
as Additional Commissioner in the Bruhat Bangalore Mahanagara Palike , Bangalore in the existing vacancy . 


The orders posting Dr. K .V . Thrilokachandra , IAS as Joint Director (Faculty ), Administrative Training Institute, Mysore vide 
Notification No. DPAR 326 SAS 2012 , dated 14 -6 - 2012 stands cancelled . 


2 ) 


Sri M . V . Veerabhadraiah , IAS , waiting for posting is posted with immediate effect and until further orders as Director, Rural 
Infrastructure and E /o Joint Secretary to Government-1 , Rural Development & Panchayat Raj Department , Bangalore in the 
existing vacancy. 


Sri N .M . Panali, IAS, Chief Administrative Officer, Sanjay Gandhi Institute of Trauma & Orthopaedics , Bangalore is 
transferred with immediate effect and posted until further orders as Director, Rural Infrastructure and E /O Joint Secretary to 
Government-2 , Rural Development & Panchayat Raj Department, Bangalore in the existing vacancy . 


4 ) 


Sri N . Jayaram , IAS, Chief Executive Officer , Zilla Panchayat, Chitradurga is trasferred with immediate effect and his 
services are placed at the disposal of Urban Development Department for being posted until further orders as Additional 
Commissioner in the Bruhat Bangalore Mahanagara Palike , Bangalore in the existing vacancy. 


೬೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೨ 


5 ) 


Sri P. A . Gopal, (RD & PR Department Officer ), waiting for posting is posted with immediate effect and until further orders as 
Chief Executive Officer, Zilla Panchayat , Chitradurga vice Sri N . Jayaram , IAS transferred . 


By Order and in the Name of the Governor of Karnataka , 

U . H . NARAYANASWAMY, 
Under Secretary to Government, 

DP & AR (Services-1). 


P . R. 1008 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 332 ಸಅಸೇ 2012, ಬೆಂಗಳೂರು, ದಿನಾಂಕ: 21ನೇ ಜೂನ್, 2012. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಎಂ .ಎಸ್. ಚೊಂಚೆ, ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2), ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ , ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ , ಇವರ ಆಪ್ತ ಶಾಖೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ .ಕೆ. ಲಕ್ಷ್ಮೀನಾರಾಯಣ ರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್‌. 1009 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ಸೇವೆಗಳು - 3). 


PERSONNEL AND ADMINISTRATIVE REFORMS SECRETARIAT 

NOTIFICATION 


No . DPAR 266 SAS 2011 , Bangalore , Dated : 21st June , 2012, 


The services of Smt M . Kanagavalli, IAS and Smt Baddipudi Vijaya Jyothsna probationers of 2010 batch are placed 
at the disposal of Rural Development & Panchayat Raj Department with immediate effect and until further orders for utilizing 
their services suitably. 


By Order and in the Name of the Governor of Karnataka , 

U .H . NARAYANASWAMY, 
Under Secretary to Government, 

DP & AR (Services-1). 


P . R . 1010 


PERSONNEL AND ADMINISTRATIVE REFORMS SECRETARIAT 


CORRIGENDUM 


No . DPAR 09 SFP 2010, Bangalore , Dated : 23 June , 2012 


The words appearing at Sl.No . 10 of the table of the Government Notification No. DPAR /09/SFP / 2012, dated : 30-04-2012 
regarding declaration of equivalence of the posts under Rule 11 of IFS (Pay) Rules 2007 shall be corrected and read as below : 


SI.No . 


Name of the Post 


Equivalent 


10) 


" Additional Principal Chief Conservator of 
Forests , Project Tiger, Shimoga" 


APCCF (Wildlife) as included in Schedule 
II - A to the said rules . 


By Order and in the Name of the Governor of Karnataka, 

G. R.NAGARAJA , 
Under Secretary to Government, 

DPAR( Services-IV ). 


P . R . 1011 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೬ , ೨೦೧೨ 


೩೯. 


PERSONNEL AND ADMINISTRATIVE REFORMS SECRETARIAT 

NOTIFICATION 


No . DPAR 311 SAS 2012 , Bangalore , Dated : 207h June, 2012 


Sri M . E .Shivalingamurthy , IAS (KN:98), Additional Secretary to Government, DPAR (Janaspandana), Bangalore is 
continued in additional charge of the post of Director, Women & Child Development Department, Bangalore upto 18 -6 - 2012 i.e . the 
date on which the regular incumbent Smt P . Hemalatha, IAS took charge of the said post. 


By Order and in the Name of the Governor of Karnataka , 

U . H . NARAYANASWAMY, 
Under Secretary to Government, 

DP & AR (Services -1). 


P . B . 1012 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 56 SFP 2012 , Bangalore, Dated : 22nd June , 2012 


The sevices of Sri. Vijay Ranjan Singh , IFS (KN -96 ), Conservator of Forests and Director, Rajiv Gandhi National Park , 
Hunsur are placed at the disposal of Department of Fertilizers under Ministry of Chemicals and Fertilizers , Govrnment of India for 
being posted as Director, Department of Fertilizers with immediate effect for a tenure of 5 years from the date of taking over charge 
of the post or until further orders , whichever event takes place earlier. 


This issues in pursuance of the Communication No. F .No .12034/11/ 2011 -IFS -1, dated: 18-6 - 2012 of Director (IFS), Ministry 
of Environment and Forests . 


By Order and in the Name of the Governor of Karnataka , 

G. R.NAGARAJA , 
Under Secretary to Government, 

DPAR (Services - V ). 


P . R . 1013 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 35 ಆಸೇವ 2012, ಬೆಂಗಳೂರು, ದಿನಾಂಕ: 22ನೇ ಜೂನ್, 2012. 
ಶ್ರೀ ಮಲ್ಲೇಶಯ್ಯ, ಕೆ.ಎ.ಎಸ್. (ಆಯ್ಕೆ ಶ್ರೇಣಿ) ಅಧಿಕಾರಿ, ಪ್ರಸಕ್ತ ವಿಶೇಷ ಜಿಲ್ಲಾಧಿಕಾರಿ (ಭೂಸ್ವಾಧೀನ ಮತ್ತು ಸಂಯೋಜನೆ/Liaison ) ರೈಲ್ವೆ 
ಯೋಜನೆ ( South Western), ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ (NHAI) ಬೆಂಗಳೂರು- ನೆಲಮಂಗಲ ಸೆಕ್ಷನ್ , 
ಬೆಂಗಳೂರು ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್‌ . 1014 

ಸಿ. ಆ. ಸು . ಇ . (ಸೇವೆಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 110 ಆಸೇವ 2012 , ಬೆಂಗಳೂರು, ದಿನಾಂಕ: 21ನೇ ಜೂನ್, 2012. 
ಶ್ರೀ ಎಸ್.ಎನ್. ಗಂಗಾಧರಯ್ಯ , ಕೆ.ಎ .ಎಸ್. (ಆಯ್ಕೆ ಶ್ರೇಣಿ) ಅಧಿಕಾರಿ, ಪ್ರಸ್ತುತ ವಿಶೇಷ ಜಿಲ್ಲಾಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು ಮತ್ತು 
ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದಾಗಿ 


೬೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ- ೨ 


ಜಂಟಿ ಆಯುಕ್ತರು, ಮಹದೇವಪುರ ವಲಯ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು - ಶ್ರೀ ದೇವರಾಜ, ಇವರ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ. ಆ. ಸು . ಇ . (ಸೇವೆಗಳು - 2). 


ಪಿ . ಆರ್ . 1015 


ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಕಇ 199 ಬಿಇಟಿ 2011 ಬೆಂಗಳೂರು, ದಿನಾಂಕ: 4ನೇ ಜುಲೈ , 2012. 
ಶ್ರೀ ಶಿವಣ್ಣ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಇವರಿಗೆ ಜಿಲ್ಲಾ ಅಧಿಕಾರಿಗಳು / ಸಹಾಯಕ 
ನಿರ್ದೇಶಕರು ಹುದ್ದೆಯಿಂದ ಉಪ ನಿರ್ದೇಶಕರ ಹುದ್ದೆಗೆ ವೇತನ ಶ್ರೇಣಿ ರೂ . 36300 -53850 ರಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಇಲ್ಲಿ ಖಾಲಿ ಇರುವ ಉಪನಿರ್ದೇಶಕರು 
ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ.ರತ್ನಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ -3, 
ಪಿ . ಆರ್ . 1016 

ಸಮಾಜ ಕಲ್ಯಾಣ ಇಲಾಖೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 186 ಮೀಊಯೋ 2011 ಬೆಂಗಳೂರು, ದಿನಾಂಕ : 30ನೇ ಜೂನ್, 2012 . 
ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ( ನಿ), ಮಂಗಳೂರು ಇದರ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ನಿಯಮಾವಳಿಗಳ ನಿಯಮ 23 (1) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಗಮದ ನಿರ್ದೇಶಕರ ಮಂಡಳಿಗೆ ಶ್ರೀ ಭಾಸ್ಕರ 
ವೆಂಕಟರಮಣ ಮೊಗೇರ, ಅಳ್ವೆಕೋಡಿ, ಭಟ್ಕಳ ತಾಲ್ಲೂಕು ಇವರನ್ನು ಅಧಿಕಾರೇತರ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


hs 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ. ಎಂ .ರಾಜಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ( ಮಿ ). 


ಪಿ. ಆರ್. 1017 


